ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2218 

ಮಾನ್ಯ ವಿಧಾನ ಪರಿಷತ್ತಿನ ಸ ಸದಸ್ಯರ ಹೆಸರು :: ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ : 26.03.2021 

ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ. ಅಭಿವೃದ್ದಿ ಹಾಗೂ 


- ವಿಕಲಚೇತನರ ಮತ್ತು ಹಿರಿಯ ವಾಗರಿಕರ 
ಸಬಲೀಕರಣ ಇಲಾಖೆ ಸಚಿವರು. 


| ಉತ್ತರ ; 

| ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ `ಅಧಿನಿಯಮ ” 2016 
ಕಲಂ 2 (5) ರೀತ್ಯಾ ಧೀರ್ಫಕಾಲದಿಂದ ದೈಹಿಕ, 
ಮಾನಸಿಕ, ಭೌದ್ಧಿಕ ಅಥವಾ: ಇಂದ್ರಿಯಗಳ 
ದುರ್ಬಲತೆಯಿಂದಾಗಿ ಸಮಾಜದಲ್ಲಿ ಇತರರೊಂದಿಗೆ ' 
ಸಮನಾಗಿ . ಸಂಪೂರ್ಣ ರೀತಿಯಲ್ಲಿ 
ಪರಿಣಾಮಕಾರಿಯಾಗಿ ಪಾಲ್ಗೊಳ್ಳಲು ಸಾಧ್ಯವಾಗದಂತ 
ವ್ಯಕ್ತಿಯನ್ನು ಅಂಗವಿಕಲ. ವ್ಯಕ್ತಿಯೆಂದು ಗುರುತಿಸಲಾಗಿದೆ. 
ಮುಂದುವರೆದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ 


ಅಧಿನಿಯಮ 2016 ಕಲಂ 2 (R) ರೀತ್ಯಾ ಶೇಕಡ. 
40ಕ್ಕಿಂತ ಕಡಿಮೇ ಇರದ ನಿರ್ದಿಷ್ಟ ಅಂಗವಿಕಲತೆ 
ಹೊಂದಿರುವ ವ್ಯಕ್ತಿಯನ್ನು ಅಂಗವಿಕಲ ವ್ಯಕ್ತಿಯೆಂದು 
ಪರಿಗಣಿಸಲಾಗುವುದು. 

'ಆ) ವಿದ್ಯಾರ್ಥಿಗಳ” Ke ಶಿಕ್ಷಣಕ್ಕಾಗಿ” ಹಾಗೂ] ನಕೆಲಚೇತನ ಮ q 
ಉದ್ಯೋಗಕ್ಕಾಗಿ ಸರ್ಕಾರ ನೀಡುತಿರುವ ಉದ್ಯೋಗಕ್ಕಾಗಿ ಸರ್ಕಾರ ನೀಡುತ್ತಿರುವ ಸೌಲಭ್ಯಗಳು 
ಸೌಲಭ್ಯಗಳು” ಹಾಗೂ ಅನುಸರಿಸುತ್ತಿರುವ , ಅನುಸರಿಸುತ್ತಿರುವ ಮಾನದೆಂಿಡಗಳ ವಿವರವನ್ನು 
ಮಾನದಂಡಗಳೇನು: (ವಿವರ ಒದಗಿಸುವುದು) ಅನುಬಂಧ- 01ರಲ್ಲಿ ಒದಗಿಸಲಾಗಿದೆ. | 

ENE ಕಹ: ಸಾ ಸ 
ಹಾಗೂ ಉದ್ಯೋಗ ಇತ್ಯಾದಿಗಳ ಸೌಲಭ್ಯಕ್ಕಾಗಿ | De 
ಪ್ರತ್ಯೇಕವಾದ ವಿಶ್ವವಿದ್ಯಾನಿಲಯವನ್ನು | ಪಕ್ಕೇಕವಾದ' ವಿಶ್ವವಿದ್ಯಾನಿಲಯನನ್ನು ' ಪ್ರಾರಂಭಿಸಲು 
ಪ್ರಾರಂಭಿಸಲು ಸರ್ಕಾರ ಚಿಂತಿಸುವುದೇ: ಇಲಾಖೆಯಿಂದ ಯಾವುದೇ ಪ್ರಸ್ತಾವನೆ ಇರುವುದಿಲ್ಲ, 


ಹ ಆದುದ್ದರಿಂದ ಉದ್ದವಿಸುವುದಿಲ್ಲ. 
ಈ ಯಾದ ಪರಮತ ವಶ್ನವದ್ಧಾನಿಲಯವನ್ನು| ಹ 


L ಪ್ರಾರಂಭಿಸಲಾಗುವುದು? 


ES ನ ಸ ಮ 


ಸಂಖ್ಯೆ: ಮಮಣಇ 108 ಪಹೆಚ್‌ಪಿ 2021 


(ಶಶಿಕಲಾ ಅ. ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ" 
ಸಬಲೀಕರಣ ಇಲಾಖೆ ಸಚಿವರು 


pce 


ವಿಕಲಚೇತನ ವಿದ್ಯಾರ್ಥಿಗಳ ಶಿಕ್ಷ ಣಕ್ಕಾಗಿ ಹಾಗೂ ಉದ್ದೊ ೀಗಳಕ್ಕಾಗಿ ಇಲಾಖಾ ವತಿಯಿಂದ ಹಮ್ಮಿಕೊಂಡಿ। 


ಅನುಬಂಧ! , 
ಯೋಜನೆಗಳ ವಿವರ ಹಾಗ್ಲೂ ಮಾನದಂಡಗಳು 


ಶೈಕ್ಷಣಿಕ ಹ ಹಾಗೂ ಉದ್ಯೋಗ ಯೋಜನೆ ವಿವರ: 


ಮಾನದಂಡಗಳು 


ಶ್ಳಕ್ನ ಡೆಕ್‌ ಯೋಜಸಗಳು 


ಸರ್ಕಾರನೆಂದ ತನಣಡೋಪವುಳ್ಳ ಮತ್ತು ಅಂಧ ಮಕ್ಕಳಿಗಾಗಿ ನಷ 
ವಸತಿಯುತ ಶಾಲೆಗಳು : 

ಇಲಾಖೆಯಿಂದ ಶ್ರವಣದೋಷವುಳ್ಳ ಮಕ್ಕಳಿಗಾಗಿ ಬೆಂಗಳೂರು ನಗರ, 
ಮೈಸೂರು, ಗುಲ್ಬರ್ಗ, ಬಳ್ಳಾರಿ, ಬೆಳೆಗಾಂ 'ಜಲ್ಲೆಗಳಲ್ಲಿ 4 ಕಿವುಡು ಮಕ್ಕಳ 
; ಶಾಲೆಗಳು ಹಾಗೂ ಗುಲ್ಬರ್ಗಾ, ಮೈಸೂರು, ದಾವಣಗೆರೆ ಹಾಗೂ 
; ಹುಬ್ಬಳ್ಳಿಗಳಲ್ಲಿ 4 ಅಂಧ 'ಮಕ್ಕಳ ಶಾಲೆಗಳನ್ನು ನಡೆಸಲಾಗುತ್ತಿದೆ. ಈ 
| ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತವಾಗಿ ವಸತಿ, ಊಟ ಮತ್ತು ಶಿಕ್ಷಣವನ್ನು 
ನೀಡಲಾಗುತಿ ತ್ತಿದೆ. ಬೆಳಗಾಂನಲ್ಲಿ ಶ್ರವಣದೋಷ ವುಳ್ಳ ಹೆಣ್ಣು ಮಕ್ಕಳಿಗಾಗಿ 
ಹಾಗೂ ದಾವಣಗೆರೆಯಲ್ಲಿ ಅಂಧ ಹೆಣ್ಣು ಮಕ್ಕಳಿಗಾಗಿ ಇರುವ 'ಪ್ರಕ್ಯೇಕ 
; ಶಾಲೆಯಾಗಿರುತ್ತದೆ. 


* ಹುಟ್ಟಿದ ದಿನಾಂಕದ ಬಗ್ಗೆ ದಾಖಲಾತಿ. 

9 ಸಾಮಾನ್ಯ ಶಾಲೆಗಳಲ್ಲಿ ವ್ಯಾಸಂಗ ಮಾಡಲು ಸ ಸಾಧ್ಯವಾಗದ ಅಂಗವಿಕಲರಿಗೆ 
© ಅಂಗವಿಕಲತೆ ಹೊಂದಿರುವ ಬಗ್ಗೆ ಪ್ರಮಾಣ ಪತ್ರ ಹೊಂದಿರಬೇಕು, 

° ಬೇರೆ ಶಾಲೆಯಲ್ಲಿ ಓದಿದಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ 

9 1 ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಲು ಅವಕಾಶವಿರುತ್ತದೆ. 


j 
77ರ ಇವಾನ್‌ ಸಾನಾಡ ನಷ ವವ ಸ್ವಯಂಸೇವಾ ಸಂಸ್ಕ ಮನವ ನತಾಷಾರಗನ್ನಾ ನಡಸಠಾಗುತ್ತವ 
§ ೨ ಸ್ವಯಂ ಸೇವಾ ಸಂಸ್ಥೆಯು ಭಾರತದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಪ್ರಕಾರ 
ವಿಕಲಚೇತನ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ, ಊಟಿ, ವಸತಿ ನೊಂದಣಿಯಾಗಿರುವ ಚಾರಿಟಬಲ್‌ ಟ್ರಸ್ಟ್‌ ಸೊಸೈಟಿ ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿರುವ 
i ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸಿ ಸಮಾಜದಲ್ಲಿ ಇತರೆ ಮಕ್ಕಳಂತೆ ಅಧಿಕಾರೇತರ ಸಂಸ್ಥೆಯಾಗಿರಬೇಕು. ಸ್ವಯಂ ಸೇವಾ ಸಂಸ್ಥೆಯು ಅಂಗವಿಕಲರ ಕಾಯ್ದೆ-1995 ಸ ಸಕ್ಷನ್‌ 50, 
ಒದಗಿಸಲು ದ್ದೇಶಿಸಿರುವ ' ಸ್ಥಯಂ ಸೇವಾ 51 ರಂತೆ ನೊಂದಣಿ ಮಾಡಿಸಿರಬೇಕು. 
! j p ಸರ್ಕಾರವು ಜಿಲ್ಲಾ ಪಂಚಾಯಿತಿ ಮೂಲಕ ಧನ 
| ; ಸಹಾಯ ನೀಡುವ' ಯೋಜನೆ © ರ ಯೋಜನೆಯನ್ನು ಪಡೆಯಲು ಸ್ವಯಂ ಸೇವಾ ಸಂಸ್ಥೆಯು ಅಸಿತ್ತಕ್ಕೆ ಬಂದು ಕನಿಷ್ಠ 2 
|! ವರ್ಷಗಳಾಗಿರಬೇಕು. ಸ್ವಯಂ ಸೇವಾ ಸಂಸ್ಥೆ ಸ್ಲೆಯು, ಸಾಕಷ್ಟು ಸಿಬ್ಬಂದಿ ವರ್ಗದೊಂದಿಗೆ ಅಗತ್ಯವಾದ 
| ಮೂಲ ಸೌಲಭ್ಯ ಸಂಪನ್ಮೂಲ ಹಾಗೂ ಅನುಭವ ಮತ್ತು ಅರ್ಥಿಕವಾಗಿ ಸದೃಢವಾಗಿರಬೇಕು. 
| 9 ಸ್ಥಯಂ ಸೇವಾ ಸಂಸ್ಥೆಯು ಶಾಲೆಯನ್ನು ನಡೆಸುವಲ್ಲಿ ಅಥವಾ ಇಂತಹುದೇ ಇನ್ನಿತರ ಕಾರ್ಯಕ್ರಮಗಳನ್ನು 
i | ನಡೆಸುವಲ್ಲಿ ಅನುಭವ' ಹೊಂದಿರಬೇಕು. 
7-fವರಾವ ಮಕ್ಕಳೆ ಶಿತೆ ಕೇಂದ್ರೀಕೃತ ಪ್‌ ಸೈಕ್ಷಣ್‌ ಹೋಜನಯತ] ಸ್ವಯಂ ಸೇವಾ ಸಂಸ್ಥೆಯು ಭಾರತದಲ್ಲಿ ಜಾರಿಯಲ್ಲಿರುವ ಯಾವೃರೇ ನಾನಿ ವಾ್‌ 
| ವಿಶೇಷ ಶಾಲೆಗಳು ನೊಂದಣಿಯಾಗಿರುವ ಚಾರಿಟಬಲ್‌ ಟ್ರಸ್ಟ್‌ ಸೊಸೈಟಿ ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿರುವ 


| 
; ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಸುತ್ತಿರುವ ವಿಶೇಷ ಶಾಲೆಗಳಿಗೆ 


| ಮಕ್ಕಳ ಸಂಖ್ಯೆಗೆ ' ಅನುಗುಣವಾಗಿ ಸಹಾಯ ಧನ ನೀಡುವ 
ದರಿ ಯೋಜನೆಯು ಎಲ್ಲಾ ವಿಧದ ವಿಕಲಚೇ 
ತೆಯ ಅನುಸಾರ 
ಲಾ, ದೆ. 


ಅಧಿಕಾರೇತರ ಸಂಸ್ಥೆಯಾಗಿರಬೇಕು. ಸ್ವಯಂ ಸೇವಾ ಸಂಸ್ಥೆಯು ಅಂಗವಿಕಲರ ಕಾಯ್ದೆ- 1995 ಸಕ್ಷನ್‌ 50, 
51 ರಂತೆ ನೊಂದಣಿ ಮಾಡಿಸಿರಬೇಕು. 


ಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯ ವತಿಯಿಂದ ಅನುಮತಿ ಪಡೆದಂತಹ 


[G 
[<1 


ಸಂಸ್ಥೆಗಳಿ ಳಿಗೆ ಮಾತ್ರವೇ ಸಹಾಯಧನ ನೀಡಲಾಗುವುದು. 
ಸಂಸ್ಥೆಯು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಯಾವುದೇ ರೀತಿಯ ಶುಲ್ಕ, ದೇಣಿಗೆ, ವಂತಿಗೆ, ! 


i } 


ವಿಕಲಚೇತನ. ವಿದ್ಯಾ ರ್ಥಿಗಳ. ಶಿಕ್ಷ ಕ್ಕಾಗಿ. ಹಾಗೂ. ಉದ್ಯೋಗಕ್ಕಾಗಿ. ಇಲಾಖಾ.ವತಿಯಿಂದ. ಹಮ್ಮಿಕೊಂಡಿರುವ. ಯೋಜನೆಗಳ. ವರ. ಗ ಮಾನದೆಂಡಗಳು 


| ಶೈಕ್ಷಣಿಕ ಹಾಗೂ ಉದ್ಯೋಗ ಯೋಜನೆ ವಿವರ 
೦. 4 y 0 ; 


ಮಾನದಂಡಗಳು 


ನನಸನಾಹಾ ನಾದವು ಕ್‌ 


. ಶಾಲೆಯಲ್ಲಿ ಕನಿಷ್ಠ 25 ವಿದ್ಯಾರ್ಥಿಗಳು ದಾಖಲಾಗಿರಬೇಕು. . ಶಾಲೆಯಲ್ಲಿ: 20. ಕ್ಕಿಂತ ಕಡಿಮೆ ಇದ್ದಲ್ಲಿ 


ಸಹಾಯಧನ ಪಡೆಯಲು ಅರ್ಹರಿರುವುದಿಲ್ಲ. ಮತ್ತು ಯೋಜನೆಯ ನಿಯಮಾನುಸಾರ ಅರ್ಹತೆಯನ್ನು ; 
ಪಡೆದಿರಬೇಕು. 


ಕೇಂದ್ರಗಳು 

3 ವರ್ಷಕ್ಕಿಂತ ಮೇಲ್ಪಟ್ಟ ವಯೋಮಾನದ ಮಾನಸಿಕ ಅಸ್ವಸ್ಥ. ಸೆರಬಲ್‌ 
ಪಾಲ್ಪಿ, ಆಟಿಸಂ ಹಾಗೂ ತೀವ್ರತರನಾದ ಬುದ್ದಿಮಾಂದ್ಯರ ಪಾಲನೆಗಾಗಿ 
ಜೆಂಗಳೂರು ನಗರದಲ್ಲಿ 02 ಹಗಲು ಯೋಗಕ್ಷೇಮ ಕೇಂದ್ರಗಳನ್ನು 
ನಡೆಸಲಾಗುತ್ತಿದೆ. ಅನುದಾನವನ್ನು ಮಕ್ಕಳ ಸಂಖ್ಯೆಯನ್ನು ಆಧಾರಿಸಿ 
ನೀಡಲಾಗುತ್ತದೆ. 


ಬೆಂಗಳೂರು ನಗರದ 6 ರಿಂದ 18 ವರ್ಷಕ್ಕಿಂತ ಮೇಲ್ಪಟ್ಟ ಮಯೋಮಾನದ ಬುದ್ದಿಮಾಂದ್ಯರು, ಸೆರಬಲ್‌ 
ಪಾಲ್ಡಿ, ಆಟಿಸಂ ಹಾಗೂ ತೀವ್ರತರನಾದ ವಿಕಲಚೇತನ ಮಕ್ಕಳಿಗೆ ಸೌಲಭ್ಯವನ್ನು ಒದಗಿಸಲಾಗುವುದು. 


ಈ ಯೋಜನೆಯನ್ನು ಯಾವುದೇ ಆದಾಯಮಿತಿಗೆ ಒಳಪಡಿಸಿರುವುದಿಲ್ಲ. 
ಪ್ರತಿ ಕೇಂದ್ರದಲ್ಲಿ 25 ಮಕ್ಕಳು ಮಾತ್ರ ಇರಲು ಅವಕಾಶ ಕಲ್ಪಸಲಾಗಿದೆ. 
ಇಲಾಖೆಯಿಂದ ಅನುವೃತಿಯನ್ನು ಪಡೆದ ಸಂಸ್ಥೆಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 


[ನದ್ಯಾರ್ನಷ್‌ತ ಮತ್ತಾ ಪೋತಾಹಧನೆ 

ಈ ” ಕಾರ್ಯಕ್ರಮದಡಿ ಒಚಿದನೇ ತರಗತಿಯಿಂದ ಸ್ನಾತಕೋತ್ತರ 
ಪದವಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಅರ್ಹ ವಿಕಲಚೇತನರಿಗೆ 
ವಿದ್ಯಾರ್ಥಿ ಮೇತನ ನೀಡಲಾಗುತಿದೆ. 


ವಿಕಲಚೇತನ ವಿದ್ಯಾರ್ಥಿಗಳ ವೇತನವನ್ನು ಮಂಜೂರು ಮಾಡಲು ಶಾಲಾಕಾಲೇಜು ಮುಖ್ಯಸ್ಥರ 


- ದೃಢೀಕರಣದೊಂದಿಗೆ ಅರ್ಜಿಗಳನ್ನು ಸಾ ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ 


ಸಲ್ಲಿಸುವುದು. 


. ಎಲ್ಲಾ ವರ್ಗದ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. 
. ವಿಕಲಚೇತನ ವಿದ್ದಾ ರ್ಥಿಗಳು 


ದ್ಯಾರ್ಥಿವೇತನವನ್ನು ಪಡೆಯಲು -ಯಾವುದೇ ಸಧು ಮಿತಿ 
ಇರುವುದಿಲ್ಲ. 
ಉನ್ನತ ಶಿಕ್ಷಣದಲ್ಲಿ ಆಯಾ ವರ್ಷಗಳಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಈ ಸೌಲಭ್ಯ ನೀಡಲಾಗುವುದು. 


ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಬ್ಯಾಂಕ್‌ ಖಾತೆಯನ್ನು ಹೊಂದಿರಬೇಕು ಹಾಗೂ kt ಬ್ಯಾಂಕ್‌ ಖಾತೆಗೆ 
ವಿದ್ಯಾರ್ಥಿವೇತನವನ್ನು ಜಮಾ ಮಾಡಲಾಗುವುದು. 


ಯೋಜನೆ 
ಪಬ್ಲಿಕ್‌ ಪರೀಕ್ಷೆಗಳಲ್ಲಿ ಶೇಕಡ 60 ಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದ 
ಪ್ರತಿಭಾನ್ನಿತ “ವಿಕಲಚೇತನ ವಿದ್ಯಾರ್ಥಿಗಳಿಗೆ ್ರೋತ್ಲಾಹಧನ ನೀಡಿ 
ವಿಕಲಚೇತನ ವಿದ್ಯಾರ್ಥಿಗಳನ್ನು ಪ್ರತಿಭಾವಂತರನ್ನಾ ಗಿಪಿ ಸಮಾಜದ 
ಮುಖ್ಯಃ ವಾಹಿನಿಗೆ ತರುವ ಯೋಜನೆಯಾಗಿದೆ. 


ವ್ಯಾಸಂಗ ಮಾಡುತ್ತಿರುವ ಹಾಗೂ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಯು ಶೇ.40ಕ್ಕಿಂತ ಹೆಚ್ಚು ಅಂಗವಿಕಲತೆ 
ಹೊಂದಿರಬೇಕು ಹಾಗೂ ವೈದ್ಯಕೀಯ ಪ್ರಾಧಿಕಾರದಿಂದ ಪಡೆದ ವೈದ್ಯಕೀಯ ಪ್ರಮಾಣ ಪತ್ರ ಪಡೆದಿರಬೇಕು. 


ಪರೀಕ್ಷೆಗೆ ಹಾಜರಾದ ಎದ್ಯಾರ್ಥಿಗಳು ಪ್ರಥಮ ಬಾರಿಗೆ ಉತ್ತೀರ್ಣರಾಗಿರಬೇಕು. 
ಶೇ.60% ಕ್ಕಿಂತಲೂ ಹೆಚ್ಚಿನ ಅಂಕಗಳಿಸಿದ ವಿದ್ಯಾರ್ಥಿಗಳು ಮಾತ್ರ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. 


ಅರ್ಜಿಯನ್ನು ವ್ಯಾಸಂಗ ಮಾಡುತ್ತಿರುವ ಶಾಲೆ/ಗಾಲೇಜು 4 ಮೂಲಕ ಜಿಲ್ಲಾ ಅಂಗವಿಕಲರ 
ಕಲ್ಮಾಣಾಧಿಕಾರಿಗಳಿಗ ಸಲ್ಲಿಸಬೇಕು. 


ವಿಕಲಚೇತನ. ವಿದ್ಯಾರ್ಥಿಗಳ ಶಿಕ್ಷ ಕ್ಷಣಕ್ಕಾಗಿ ಹಾಗೂ. ಉದ್ಯೋಗಕ್ಕಾಗಿ ಇಲಾಖಾ ವ 


ಅನುಬಂಧ.-1 * . 
ವತಿಯಿಂದ ಹಮ್ಮಿಕೊಂಡಿರುವ ಯೋಜನೆಗಳ. ವಿವರ ಹಾಗೂ ಮಾನದಂಡಗಳು 


3 | ಶೈಶ್ನಣಿಕ ಹಾಗೂ ಉದೋಗ ಯೋಜನೆ ವಿವರ ಮಾನದಂಡಗಳು 
ಸಂ. | [a ಶಿ 
[7 7ಈರ್ಯ ಪರಾಷಾವತ | ವಿಕಲಜೇತನರು ಭಾರತದ ಪ್ರಜೆಯಾಗಿದ್ದು, ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಕನಿಷ್ಠ 5 ವರ್ಷ ಕರ್ನಾಟಕದಲ್ಲಿ 
; ವಿಸ್‌.ಎಸ್‌.ಎಲ್‌.ಸಿ. ನೆಚಿತರ ಉನ್ನತ ಶಿಕ್ಷಣ, ವೃತ್ತಿ ಶಿಕ್ಷಣ, ತಾಂತ್ರಿಕ ವ್ಯಾಸಂಗ ಮಾಡಿರತಕ್ಕದ್ದು. 
ತಕೋತ ಣಾ ಸೆ & ' } ” 
ಶಕ್ಷಣ, ಸ್ಥಾತಕೋತ್ತರ, ನದ್ಯಾಗಿಕ ಶ್ಲಿಜಾಗಳಿಗೆ ನಿಯಮಾನುಸಾರ ಎಸ್‌.ಎಸ್‌.ಎಲ್‌.ಹಿ ಸಂತರದ ವಿಕಲಚೇತನ ವಿದ್ಯಾರ್ಥಿಗಳು ಶುಲ್ಲ ಮರು ಪಾವತಿ ಪಡೆಯಲು 
: ಆಯ್ತೆಯಾಗುವ ವಿಕಲಚೇತನ ವಿದಾರ್ಥಿಗಳಿಗೆ ಸರ್ಕಾರವು : ರಿ ಕ 
| ಈ ¥ SAN ® ಅರ್ಹರಿರುತ್ತಾರೆ. 
; ನಿಗದಿಪಡಿಸಿರುವ ಪರೀಕ್ಷಾ ಶುಲ್ವ್ತ ಬೋಧನಾ ಶುಲ್ಕ ಪ್ರಯೋಗಾಲಯ _ 
| | ತುಲ್ಕ, ಕ್ರೀಡಾ ಶುಲ್ಕ ಹಾಗೂ ಗಂಫಾಲಯ ನ ಕುಲಗಳನ್ನು ಮರು ಯಾವ ಸಂಸ್ಥೆಗಳು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ವಿಧಿಸುವುದಿಲ್ಲವೋ ಅಂತಹ ಸಂಸ್ಥೆಯ 
: ಪಾವತಿಸುವ ಯೋಜನೆಯು ಜಾರಿಗೆ ಬಂದಿರುತ್ತ: ೨ ವಿದ್ಯಾರ್ಥಿಗಳು' ತ ಶುಲ್ಕ ಮರುಪಾಪತಿಗೆ ಅರ್ಹರಿರುವುದಿಲ್ಲ. 
| ವಿಕಲಚೇತನ ವಿದ್ಯಾರ್ಥಿಗಳು ಹಿಂದಿನ ವರ್ಷದ ಪಬ್ಲಿಕ್‌ ಪರೀಕ್ಷೆಯಲ್ಲಿ ಎಲ್ಲಾ ವಿಷಯಗಳಲ್ಲಿ 
ಉತ್ತೀರ್ಣರಾಗದಿದ್ದಲ್ಲಿ ಮುಂದಿನ ವರ್ಷದಲ್ಲಿ ಶುಲ್ಕ ಮರುಪಾವತಿಗೆ ಅರ್ಹರಾಗುವುದಿಲ್ಲ. ಅದರೆ, | 
ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಹಿಂದಿನ ಬಾಕಿ "ವಿಷಯಗಳು ಸೈರಿದಂತೆ ಎಲ್ಲಾ ವಿಷಯಗಳಲ್ಲಿ 
| ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ ಸಂತರದ ವರ್ಷದಲ್ಲಿ 'ಶುಲ್ಕ ಮರುಪಾವತಿಗೆ, ಆ ಕೋರ್ಸ್‌ಗಳಲ್ಲಿ ಕ್ಯಾರಿ 
| ಓವರ್‌ ಪದ್ಧತಿ ಜಾರಿಯಿದ್ದು ಮುಂದಿನ ತರಗತಿಗೆ/ಪರ್ಷಕ್ಕೆ ಪ್ರವೇಶ ಅವಕಾಶವಿದ್ಧಲ್ಲಿ ಅಂತಹವರು ಶುಲ್ಕ 
| ರಾ | ಮರುಪಾಪಷತಿಗೆ ಅರ್ಹರಿರುತ್ತಾರೆ. 
_ ಪರೀಕ್ಷಾ ಶುಲ್ಕವನ್ನು ವರ್ಷಕ್ಕೆ ಒಂದು ಸಲ ಮಾತ್ರ-ಮರುಪಾವತಿಸಲಾಗುವುದು. 
[ 
| ಬೇರೆ ಇಲಾಖೆ ಹಾಗೂ ಇತರೆ ಮೂಲಗಳಿಂದ ಶುಲ್ಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಈ ಯೋಜನೆಯಡಿ 
[ ಶುಲ್ಕ ಮರುಪಾವತಿಗೆ ಅವಕಾಶವಿರುವುದಿಲ್ಲ. 
|} ಯೋಜನೆಯಡಿ ಸೌಲಭ್ಯ ಪಡೆಯುವ ವಿದ್ಯಾರ್ಥಿಗಳಿಗೆ ಯಾವುದೇ ಆದಾಯ ಮಿತಿ ಇರುವುದಿಲ್ಲ. 
[8 'ಸ್ಪರ್ಧಾಚೀತನ ರಾಜ್ಯ ಸರ್ಕಾರದ ಇತರೆ ಇಲಾಖೆಗಳಡಿ ಗುರುತಿಸಲ್ಪಟ್ಟ ಪೂರ್ವ ಪರೀಕ್ಷಾ ತರಬೇತಿ ಕೇಂದ್ರಗಳು (ಪ್ರಿ 
| ' ವಿಶೇಷ ಸಾಮರ್ಥ್ಯ / ಬಿನ್ನ ಸಾಮರ್ಥ್ಯದ ವಿದ್ಯಾವಂತ ನಿರುದ್ಯೋಗಿ ಎಕ್ಸಾಮಿನೇಷನ್‌ ಟ್ರೈನಿಂಣ್‌ ಸೆಜಿಟರ್‌) 9 
ಳಿಗೆ ಐ.ಎ.ಎಸ್‌ ಕ ಎಸ್‌ ತರೆ ಸರ್ಧಾತ್ಮ ಕ ಪರೀಕ್ಷಗಿಗೆ 
ನೀ WR ತ ಇತರೆ ಸ " ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿ ಗುರುತಿಸಲ್ಪಟ್ಟ ಖಾಸಗಿ / 
N ಜ ಎ pe ತಿ 
| ಲೋಕಸೇವಾ ಆಯೋಗದಿಂದ (ಯು.ಪಿ.ಎಸ್‌.ಸಿ) ನಡೆಸುವ ಅನುದಾನಿತ ಸ್ವಯಂ ಸೇವಾ ಸಂಸ್ಥೆ ಸ್ಥಗಳು ನಡೆಸುತ್ತಿ ತರಬೇತಿ ಕೇಂದ್ರಗಳು 
"ಎ ಮತ್ತು "ಬಿ ’ ವೃಂದದ ಪರೀಕ್ಷೆಗಳಿಗೆ, ಕರ್ನಾಟಕ ಲೋಕಸೇವಾ 
ಗದಿಂದ ನಡೆಸುವ (ಕೆ.ಪಿ.ಎಸ್‌.ಸಿ) ಗ್ರೂಪ್‌ "ಎ ಮತ್ತು “ಬಿ” 
ಪರೀಕೆಗಳಿಗೆ, ಬ್ಯಾಂಕ್‌ / ಜೀವವಿಮಾ ನಿಗಮ, ಸರ್ಕಾರಿ 
ಉದ್ದಿಮೆಗಳು ಮತ್ತು ಇತರೆ ಸಂಸ್ಥೆಗಳು ನಡೆಸುವ ಅಧಿಕಾರಿ / 


ಪಡೆಯಲು ಸಹಾಯಧನ ನೀಡುವುದು. 


ದರ್ಜೆ 1 ದ್ವಿತೀಯ ದರ್ಜೆ ಹುದ್ದೆಗಳಿಗೆ ನಡೆಸುವ ಪರೀಕ್ಷೆಗಳಿಗೆ | 


ಅನುಬಂಧ-1 


ಂಕಲಚೇತನ. ವಿದ್ಯಾರ್ಥಿಗಳ. ಶಿಕ್ಷಣಕ್ತಾಗಿ ಹಾಗೂ ಉದ್ಯೋಗಕಾಗಿ ಇಲಾಖಾ. ವತಿಯಿಂದ ಹಮ್ಮಿಕೊಂಡಿರುವ. ಯೋಜನೆಗಳ ವಿವರ ಹಾಗೂ ಮಾನದಂಡಗಳು 


A ಶೈಕ್ಷಣಿಕ ಹಾಗೂ ಉದ್ಯೋಗ ಯೋಜನೆ ವಿವರ ಮಾನದಂಡಗಳು 

(0 ನನ್‌ ತನಗನಾಲ ಮನಕ ಪತ್ತಾ ಪದ್ಯಾರ್ಥಿನಿಯೆರೆ. ವಸತಿ ಸಾ ನಿಲಯಗಳಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಅಂಗವಿಕಲ ಉದ್ಯೋಗಸ್ಕ ಮಹಿಳೆಯರು/. 
ನಿಲಯಗಳು ವಿದ್ಧಾರ್ಥಿನಿಯರು/ವೃತ್ತಿದರ ತರಬೇತಿ ಪಡೆಯುತ್ತಿರುವ. ಮಹಿಳೆಯರಿಗೆ ಮಾತ್ರ ಊಟ ಮತ್ತು" ವಸತಿ 'ಸೌಲಭ್ಯ 
ಗ್ರಾಮೀಣ ವಿಕಲಚೇತನ ಯುವತಿಯರ ಶಿಕ್ಷಣ ಮತ್ತು - ಉದ್ಯೋಗಕ್ಕೆ ಕಲ್ಲಿಸಲಾಗಿರುತ್ತದೆ. . | 
ಪ್ರೋತ್ಸಾಹ ನೀಡಲು 26 ಜಿಲ್ಲೆಗಳಲ್ಲಿ ಮಹಿಳಾ ವಸತಿ ನಿಲಯಗಳು ಉದ್ಯೋಗಸ್ಥ ಮಹಿಳೆಯುರು ಈ ವಸತಿ ನಿಲಯದಲ್ಲಿ ಪ್ರವೇಶ ಪಡೆದಲ್ಲಿ ಊಟದ ವೆಚ್ಚವಾಗಿ. ಮಾಹೆಯಾನ 
ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಕಾರ್ಯನಿರ್ವಹಿಸುತ್ತಿವೆ. ಸದರಿ" ರೂ.600.00 ಗಳನ್ನು ಮಾತ್ರ ಪಾವತಿಸಬೇಕಾಗಿರುತ್ತದೆ. 
ವಸತಿ ನಿಲಯದಲ್ಲಿ ಉದ್ಯೋಗಸ್ಥ ವಿಕಲಚೇತನ ಮಹಿಳೆಯರಿಗೆ ಹಾಗೂ ಈ ವಸತಿ ನಿಲಯದಲ್ಲಿ ಪ್ರವೇಶ ಪಡೆದಿರುವ ವಿದ್ಯಾರ್ಥಿನಿಯರು ಇತರೆ ಯಾವುದೇ ತರಹದ ಶಿಷ್ಯವೇತನವನ್ನು 
ವಿದ್ಯಾರ್ಥಿನಿಯರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಪಡೆಯಲು ಅರ್ಹರಿರುವುದಿಲ್ಲ, (ಪ್ರತಿಭಾನ್ನಿತವಾಗಿ ಪಡೆಯುಪ ಶಿಷ್ಯ ವೇತನ' ಹೊರತುಪಡಿಸಿ) 

7 [TSH | 


ಅಂಗವಿಕಲರ ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯುವಾಗಿರುವ 
ತ್ರಿಚಕ್ರವಾಹನಗಳು, ಶ್ರವಣ' ಸಾಧನಗಳು; ಕೃತಕ. ಅಂಗಾಂಗಗಳು, ಬ್ರೈಲ್‌ 
ಗಡಿಯಾರಗಳು, ದೃಷ್ಠಿದೋಷವುಳ್ಳವರು ಉಪಯೋಗಿಸುವ ಬಿಳಿ 
ಕೋಲುಗಳನ್ನು ಉಚಿತವಾಗಿ ವಿತರಿಸುವುದು. ' 


ಅಂಗವಿಕಲ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿ 10 ವರ್ಷಗಳಿಂದ ವಾಸ ಮಾಡುತಿರುವ ಬಗ್ಗೆ ತಹಸೀಲ್ದಾರ್‌ 
ರವರಿಂದ ಪಡೆದ ದೃಢೀಕರಣ ಅಥವಾ `ಕರ್ನಾಟಕದಲ್ಲಿ 10 ವರ್ಷಗಳಿಂದ ವ್ಯಾಸಂಗ ಮಾಡಿದ ವಿದ್ಯಾಭ್ಯಾಸದ 


ದೃಢೀಕರಣ ಪತ್ರ ಒದಗಿಸಬೇಕು. 


ಅಂಗವಿಕಲತೆ ಹೊಂದಿರುವ ಬಗ್ಗೆ ಸಂಬಂಧಪಟ್ಟ ವೈದ್ಯಕೀಯ ಮಂಡಳಿಯಿಂದ ಹಡೆದ `ದೃಢೀಕರಣ ಒದಗಿಸಬೇಕು. 
ಅಂಗವಿಕಲ ಅಭ್ಯರ್ಥಿಯು ಕುಟುಂಬದ ವಾರ್ಷಿಕ ಆದಾಯ ನಗರ ವಾಸಿಯಾಗಿದ್ದಲ್ಲಿ ರೂ.24,000' ಮತ್ತು 
ಗ್ರಾಮೀಣ ವಾಸಿಯಾಗಿದ್ದಲ್ಲಿ ರೂ. 11,500 ಮೀರಿರಬಾರದು. 

ಈ ಹಿಂದೆ ಸರ್ಕಾರದ ವತಿಯಿಂದಾಗಲಿ ಅಥವಾ ಸಂಘ ಸಂಸ್ಥೆಗಳಿಂದಾಗಲೀ ಸಹಾಯ ಧನ/ಸಾಧನ ಸಲ್ಲಪಣೆ 
ಪಡೆದಿರಬಾರದು. - " 


1 | ಪಾಕಂಗ್‌ ಲ್ಯಾಪ್‌ಟಾಪ್‌. 


ಅಂಧ ವಿಕಲಚೇತನ ವಿದ್ಯಾರ್ಥಿಗಳು: ಇತ್ತೀಚಿನ ತಂತ್ರಜ್ಞಾನ ಮತ್ತು 
ತಂತ್ರಾಂಶದ ಉಪಯೋಗದಿಂದ" ಉನ್ನತ ಶಿಕ್ಷಣವನ್ನು ಹೊಂದಲು 
ಅನುಕೂಲವಾಗುವಂತೆ ಟಾಕಿಂಗ್‌ ಲ್ಯಾಪ್‌ಟಾಪ್‌ ಯೋಜನೆಯನ್ನು 
ಜಾರಿಗೆ ತರಲಾಗಿದೆ. 


ಯೋಜನೆಯ ಸೌಲಭ್ಯ ಪಡೆಯಲು ಯಾವುದೇ ಆದಾಯ ಮಿತಿ ಇರುವುದಿಲ್ಲ. 


ವ್ಯಾಸಂಗ ಮಾಡುತ್ತಿರುವ ಬಗ್ಗೆ ಸಂಬಂಧಿತ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕರಣ ಪತ್ರ, 
ಒದಗಿಸಬೇಕು. " 


ಜೀವಿತ ಕಾಲದಲ್ಲಿ ಒಂದು ಬಾರಿ ಈ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ. 


ಜೇರೆ ಇಲಾಖೆಗಳು ಅಥವಾ ಸಂಘ ಸಂಸ್ಥೆಗಳಿಂದ ಲ್ಯಾಪ್‌ಟಾಪ್‌ ಪಡೆದಿದ್ಮಲ್ಲೀ ಅರ್ಹರಿರುವುದಿಲ್ಲ. ಈ 


ಬಗ್ಗೆ ಸ್ವಯಂ ಘೋಷಿತ ದೃಢೀಕರಣ ನೀಡಬೇಕು. 


ವಿಕಲಚೇತನ ವಿದಾ ರ್ಥಿಗಳ ಶಿಕ್ಷಣಕ್ಕಾಗಿ 


ಅನುಬಂಧ-1 


ಗೂ ಉದ್ಯೋ ಗಕ್ಕಾಗಿ ಇಲಾಖಾ ವತಿಯಿಂದ . ಹಮ್ಮಿಕೊಂಡಿರುವ ಯೋಜನೆಗಳ ವಿವರ ಹಾಗೂ ಮಾನದಂಡಗಳು 


ಶೈಕ್ಷ ಣಿಕ ಹಾಗೂ ಉದ್ಯೋಗ ಯೋಜನೆ ವಿವರ 


7 


ಮಾನದಂಡಗಳು : 


] 


| 
| 


: ಯಂತ್ರಚಾಲಿತದ್ಧಿ 
ಉದ್ಯೋಗ ನರ್ವ ಹಿಸ 
ಕಾಲೇಜುಗಳಿಗೆ ಒಂ 
ವಿಕಲಚೇತನರಿಗೆ 

ದ್ವಿಚಕ್ರ ವಾಹನ ನೀಡುವ 'ಯೋ 


ದ್ವಿಚಕ್ರವಾಹನ; ನಗಳು 
ಸುವ /. ಉನ್ನತ ಶಿಕ್ಷಣ Ba ಮಾಡುತ್ತಿರುವ 


ವಿಕಲಚೇತನ ವ್ಯಕ್ತಿಗಳು ಭಾರತದ ಪ್ರಜೆಯಾಗಿದ್ದು, ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷಗಳು ವಾಸವಾಗಿರಬೇಕು. 20 
ರಿಂದ 60ರ ವಯೋಮಾಷಡದ ತಿ 
ಕಲ್ಪಿಸಲಾಗಿದೆ. 
ಈ ಯೋಜನೆಯ ಸೌಲಭ್ಯ ಪಡೆಯಲು ಕುಟುಂಬ ವಾರ್ಷಿಕ ಆದಾಯ ರೂ.2 ಲಕ್ಷಗಳಿಗಿಂತ ಕಡಿಮೆಯಿರಬೇಕು 
ಅಂಗವಿಕಲರ ಅಧಿನಿಯಮದಲ್ಲಿ ಸೂಚಿಸಿರುವ ಹಾಗೂ ವೈದ್ಯಕೀಯ ಪ್ರಾಧಿಕಾರದಿಂದ ನೀಡಿರುವ ಗುರುತಿವ 
ಚೀಟಿಯೊಂದಿಗೆ ದೃಢೀಕೃತ ವೈದ್ಯಕೀಯ ಪ್ರಮಾಣ ' ಪತ್ರ ಸಲ್ಲಿಸ ಬೇಕು, ಇತರ ಇಲಾಖೆಗಳು ಅಥವಾ ಸಂಘ 
ಸಂಸ್ಥೆಗಳಿಂದ ಯಂತ್ರಜಾಲಿತ ದಿಚಿಕೆವಾಹನ ಪಡೆದಿದ್ದಲ್ಲಿ ಅಂತಹವರು ಅರ್ಹರಾಗಿರುವುದಿಲ್ಲ. i 
ಈ ಸೌಲಭ್ಯ ಪಡೆಯುವ ದೈಹಿಕ ವಿಕಲಚೇತನರು" ಶೇ.75% ಕ್ಕಿಂತ ಹೆಚ್ಚಿನ ದೈಹಿಕ ವಿಕಲಚೇತನರಾಗಿರಬೇಕು ಹಾಗೂ 
ಸೊಂಟದ ಳಗೆ ಅಲದರೆ ಸಂಡು ಕಾಲುಗಳಲ್ಲಿ ಸ್ಪಾಧೀನ ಕಳಿದುಕೊಂಡಿರೆವ, ಎರಡು ಕೈಗಳು ಸ್ಥಾಧೀನದಲ್ಲಿರುವ 
ಹಾಗೂ ಇತರೆ ಎಲ್ಲಾ ರೀತಿಯಲ್ಲಿ 
ಹೊಂದಿರುವ ವಿವಿಧೋದ್ದೇಶ ಪುನರ್ವಸ ಗತಿ ಕಾರ್ಯಕರ್ತೆರಿಗೆ ಮೊದಲ 
ಈ ಸೌಲಭ್ಯ ಪಡೆಯಲಿಚ್ಛಿಸ ಸುವ ವಿಕಲಚೇತನರು ದ್ವಿಚಕ್ರವಾಹನ ಚಾಲನೆ ಮಾಡುವ ಪರವಾನಗಿ ಪ 


ಆದ್ಯತೆ ಮೇಲೆ ಈ ಸಾಲ ನೀಡಬಹುದು. 
ಪಡೆದಿರಬೇಕು 


ಸಾಧನೆ 

ಈ “ಯೋಜನೆಯ ಅಡಿಯಲ್ಲಿ ರಾಷ್ಟ್ರೀಯ ಮತ್ತು ಅಚಿತರಾಷ್ಟ್ರೀಯ 
ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಶ್ರೇಡಾ ಪಟಿಗಳಿಗೆ 
ಧನಸಹಾಯ ನೀಡಲಾಗುವುದು. 


ಕ್ರೀಡೆಯಲ್ಲಿ ಭಾಗವಹಿಸಿದ ನಂತರ, ಭಾಗವಹಿಸಲು ಆಹ್ನಾನಿಸಿರುವ. ಮಾಹಿತಿ ಹಾಗೂ ಪ್ರಯಾಣದ ವೆಚ್ಚದ 


ಹಾಗೂ ಇತರೆ ವೆಚ್ಚದ ಮೂಲ ದಾಖಲಾತಿಗಳೊಂದಿಗೆ ಪ್ರಸ್ತಾವನೆ ಸಲ್ಲಿಸ ತಕ್ಕದ್ದು. 


ಪ್ರಸಾವನೆ ಪರಿಶೀಲಿಸಿದ ನಂತರ ಸಹಾಯಧನವನ್ನು ಮಂಜೂರು ಮಾಡಲಾಗುವುದು. 


py 


ಪ್ರತಿಭೆ 

ಪ್ರತಿಭ 

ಅಂಗವಿಕಲರ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿರುವ ಸ್ವಯಂ 
ಸಂಸ್ಥೆಗಳು, ನೊಳಿದಾಯಿತ ಸಾಂಸ್ಕೃತಿಕ ಸ್ವಯಂ ಸೇವಾ 


೦ಗವಿಕಲ ಕಲಾವಿದರನ್ನು ಒಳಗೊಂಡು” ಏರ್ಪಡಿಸುವ 


ಸೇವಾ 


ಸಂಸ್ಥೆಗಳು ಆಂ 
ಕಾರ್ಯಕ್ರಮಗಳಿಗೆ ಮತ್ತು ವಿಕಲಚೇತನರು ವೈಯಕ್ತಿಕವಾಗಿ 


ಪ್ರಾಯೋಜಿತ ಕಾರ್ಯಕ್ರಮ ' ನೀಡುವ ಕಲಾವಿದರು ಅಲ್ಲವೇ 
ಪಡೆಯಲು ಉದ್ದೇಶಿಸಿರುವ ನೊಂದಾಯುತ ಸಂಸ್ಥೆ ಕಲಾವಿದರು ಹಾಗೂ ಕಾರ್ಯಕ್ರಮದೆ' ಕುರಿತು ಎಲ್ಲಾ 
ವಿವರಗಳೊಂದಿಗೆ” ಸಂಬಂಧಪಟ್ಟ ಜಿಲ್ಲೆಯ. ಅಂಗವಿಕಲರ ಕಲ್ಯಾಹಾಧಿಕಾರಿಗಳಿಗೆ ನಿಷ್ಠ 1 ತಿಂಗಳ 
ಮೊದಲು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 


ತೀವ್ರತರನಾದ ದೈಹಿಕ ವಿಕಲಚೇತನರಿಗೆ ಜೀವಿತ ಕಾಲದಲ್ಲಿ 1 ಜಾರಿ ಮಾತ್ರ ಸೌಲಭ್ಯ 


ಸದೃಢವಾಗಿರುವ ವಿಕಲಚೇತನರಾಗಿರಬೇಕು. ನಂತಹ. "ನ್ಯೂನತೆಯನ್ನು 


ಪ್ರಾಯೋಜಿತ ಕಾರ್ಯಕ್ರಮಗ ಳನ್ನು | 


ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡುವ ರಕ ನಡೆದಿರುವ ಬಗ್ಗೆ ಸೂಕ್ತ ವಿವರಗಳನ್ನು ಹಾಗೂ ಅಗತ್ಯವಿರುವ ದಾಖಲೆಗಳನ್ನು 
ಸೆಚಾಗಿದೆ. ದು. 
ದೃಕೀಯ ಪೆರಿಹಾರೆ ಶಸ್ತ್ರ ಚಿಕಿತ್ಸೆಯಿಂದ ಅಂಗವಿಕಲತೆ ನಿವಾರಣಿೆಯಾಗುವ ಇಲ್ಲವೆ ಅಂಗವಿಕಲತೆಯ ಪ್ರಮಾಣ 
ತೆಯ ಪ್ರಮಾಣವನ್ನು ಕಡಿಮ ಮಾಡಿಕೊಳ್ಳಲು ಅಥವಾ ಕಡೆಹಿಯಾಗುವ: ಕುರಿತಂತೆ ತಜ: } 


ಸಲುವಾಗಿ ತಸ್ವಚಿಕಿತೆಗೆ ಒಳಗಾಗುವ ವಿಕಲಚೇತನ ವ್ಯಕ್ತಿಗೆ 
ಷಧಿ/ವೈದ್ವಕೀ ಯ ಪರೀಕ್ಷ! ಬೆಡ್‌ಚಾರ್ಜ್‌ಗಳ ವೆಚ್ಚವನ್ನು 
ಲಕ್ಷಗಳವರೆಗೆ ಅನುದಾನವನ್ನು 


fx] 


ರೂ.1.00 


ವೈ ದ್ಯಾಧಿಕಾರಿಗಳಿಂದೆ ಪಡೆದ ದೃಢೀಕರಣ ಒದಗಿಸಬೇಕು. 


ಮರುಪಾವತಿ ಪಡೆಯಲ್ಲು, ಚಿಕಿತ್ಸೆಗೆ ಸಂಬಂಧಪ ಟ್ಟ ಔಷಧಿ ಖರೀದಿ, ಬೆಡ್‌ ಖರ್ಚು, ವೈದ್ಯಕೀಯ 
ಪರೀಕ್ಷೆಗಳ ಷೆಚ್ಚ ನ ತ್ತು ಶಸ್ಪಚಿಕಿ ಸೆ ತಗಲುವ ಪೆಚ್ಚದ' ರಸೀದಿ ಒದಗಿಸಬೇಕು 


ಮಿ 


ಸ್ತಿ 


ವಿಕಲಚೇತನ. ವಿದಾ ್ಯರ್ಥಿಗಳೆ. ಶಿಕ್ಷಣಿಕ್ಕಾಗಿ_ `ಹಾಗೂ.ಉಬ್ಯೊ £ಗಸ್ಸಾಗಿ ಇಲಾಖಾ ವತಿಯಿಂದ. ಹಮ್ಮಿಕೊಂಡಿರುವ ಯೋಜನೆ 


ಅನುಬಂಧ- -1 
'ಗಳ ವಿವರ ಹಾಗೂ. ಮಾನದಂಡಗಳು 


ಶೈಕ್ಷಣಿಕ ಹಾಗೂ ಉದ್ಯೋಗ ಯೋಜನೆ ವಿವರ 


" ಮಾನದಂಡಗಳು 


ಉದ್ಯೊ ಇಗ ಯೋಜನೆಗಳು 


ಕನನರ ಸಾನ್‌ ಪುನರ್ವಸತಿ. ಯೋಜನೆ 
ರಾಜ್ಯದಲ್ಲಿರುವ ಎಲ್ಲಾ ಅಂಗವಿಕಲರಿಗೆ ಅವರ ವಾಸೆಸ್ಕಳದಲ್ಲಿಯೇ 
ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಪುನರ್ವಸತಿ ಸೇವೆಯನ್ನು ಒದಗಿಸಲು 


ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಎಸ್‌.ಎಸ್‌. ಎಲ್‌ಿ ಪಾಸಾದ ಅಥವಾ ಎಸ್‌.ಎಸ್‌.ಎಲ್‌.ಸಿಯಲ್ಲಿ 
ಅನುತ್ತೀರ್ಣರಾದವರನ್ನು ಗ್ರಾಮೀಣ ಪುನರ್ವಸತಿ ನಯ್ಯಕರ್ತರೆಂದು ನೇಮಕ ಮಾಡಲು ಅವಕಾಶವಿದೆ. 


ಪ್ರತಿ ತಾಲ್ಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿನ 


ಸಳೀಯ ಪದವಿಧರ ಅಥವಾ ಪದವಿಯಲ್ಲಿ 
[7 " » ' ko 
ಅವಕಾಶ ಆಲಿ ಅಗತ್ಯವಿರುವ ' ಸೇವೆಗಳನ್ನು ಅವರಿಗೆ ಒದಗಿಸುವ ಅನುತ್ತೀರ್ಣರಾದವರನ್ನು ವಿವಿದೊದ್ಧೇಶ ಕಾರ್ಯಕರ್ತರನ್ನಾಗಿ. ನೇಮಕ ಮಾಡಲು ಅವಕಾಶವಿದೆ. 
ಯೋಜನೆಯಾಗಿದೆ. 
ಕಾರ್ಯಕರ್ತರಾಗಿ ಆಯ್ಕೆಯಾಗಲು ಅಂಗವಿಕಲರ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸ್ಥಳೀಯ 
ಪ್ರಜೆಯಾಗಿರಬೇಕು. 
17 ಘಡ್ಯೋಗ ಕೋಶ 


ದವಿಧ' ಬಗೆಯ ಅಂಗವಿಕಲತೆಯನ್ನು ಹೊಂದಿರುವ ವ್ಯಕ್ತಿಗಳಿಗೆ ಸೂಕ್ತ 
ತರಬೇತಿಯನ್ನು ನೀಡಿ ಉದ್ಯೋಗವನ್ನು ಒದಗಿಸುವ ಸಲುವಾಗಿ ಹಾಗೂ 
ಸಾರ್ವಜನಿಕ ವಲಯಗಳಲ್ಲಿ ಸ ಕಲಚೇತನರಿಗೆ ಉದ್ಯೋಗ 
ಅವಕಾಶಗಳನ್ನು ಕಲ್ಪಿಸಿಕೊಡುವ ಉದ್ದೇಶ ದಿಂದ ಉದ್ಯೋಗ 
ಕೋಶವನ್ನು ಸರ್ಕಾರದ ಆಡೇಶದಂತೆ ಮೆ ಎನೇಬಲ್‌ ಇಂಡಿಯಾ, 
ಫೋರಮಂಗೆಲ, ಬೆಂಗಳೂರು ಸಂಸ್ಥೆ ಸ್ಥೆಯ ಮುಖಾಂತರ ಬೆಂಗಳೂರಿನಲ್ಲಿ 
ಪ್ರಾರಂಭಿಸಲಾಗಿದೆ. 


ವಿಕಲಚೇತನರು 18-45 ವಯೋಮಾನದವರಾಗಿರಬೇಕು. 
ಅಭ್ಯರ್ಥಿಯು ಕರ್ನಾಟಕ ರಾಜ್ಯದವರಾಗಿರಬೇಕು. 
ಅಂಗವಿಕಲತೆಯ ಕುರಿತಂತೆ . ವೈದ್ಯಕೀಯ ಮತ್ತು ವಿದ್ಯಾರ್ಹತೆ ಪ್ರಮಾಣ ಪತ್ರ ಸಲ್ಲಿಸಬೇಕು. 


ತಿಳಿಸಿರುವ ಅನ್ನಯ ನಿರುದ್ಯೋಗ ಅಂಗವಿಕಲರಿಗೆ ಉದ್ಯೋಗ 
ದೊರೆಯುವವರೆಗೆ ಭತ್ಯೆ ರೂಪದಲ್ಲಿ ಸಹಾಯಧನವನ್ನು ನೀಡಲಾಗುವ 
ಯೋಜನೆಯಾಗಿದೆ. 


78 [ನಕುಡ್ಯೋಗ ಭತ್ಯೆ : * ಶೇ.40ರಷ್ಟು ಹಾಗೂ ಅದಕ್ಕಿಂತ ಹೆಚ್ಚಿನ ಅಂಗವೈಕಲ್ಯತೆ ಹೊಂದಿರಬೇಕು ಹಾಗೂ ಎಸ್‌ .ಎಸ್‌.ಎಲ್‌.ಸಿ. 
ಅರಿಗವಿಕಲರ ಅಧಿನಿಯಮ 1995ರ ಸೆಕ್ಸ್‌ 68ರ ಪ್ರಕಾರ ಮತ್ತು ನಂತರದ ವಿದ್ಧಾರ್ಹತೆ ಹೊಂದಿರಬೇಕು 
ಆಯಾ ರಾಜ್ಯ ಸರ್ಕಾರಗಳು ನಿರುದ್ಯೋಗಿ - ವಿಕಲಚೇತನರಿಗೆ 
ನಿರುದ್ಯೋಗ ಭತ್ಯೆ ನೀಡಲು ಅವಕಾಶ ಕಲ್ಪಿಸಿಕೊಳ್ಳಬೇಕೆಂದು * 25 ರಿಂದ 45ರ ವರ್ಷ ಪಯೋಮಿತಿಯೊಳೆಗಿರಬೇಕು. 


* ಭಾರತದ ಪ್ರಜೆಯಾಗಿದ್ದು, ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷಗಳು ವಾಸವಾಗಿರಬೇಕು. 
* ಈ ಸೌಲಭ್ಯ ಪಡೆಯಲು ಯಾವುದೇ ಆದಾಯ ಮಿತಿ ಇರುವುದಿಲ್ಲ 


*e ಬೇರೆ ಯಾವುದೇ ಯೋಜನೆಯಡಿ ಅಂದರೆ, ಮಾಸಿಕ ಪೋಷಣಾ ಭ್ಯತೆ/ಶುಲ್ವ 
ಮರುಪಾವತಿ/ವಿದ್ಯಾರ್ಥಿ ವೇತನ ಯೋಜನೆಗಳಡಿ ಸೌಲಭ್ಯ ಪಡೆಯುತ್ತಿರುವ ಫಲಾನುಭವಿಗಳು 


ನಿರುದ್ಯೋಗ ಭತ್ಯೆ ಔಡೆಯಲು ಅರ್ಹರಿರುವುದಿಲ್ಲ. » 


ಆಧಾರ ಹೋದನೆ 


* ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಆಧಾರ 
ಯೋಜನೆಯು ಜಾರಿಯಲ್ಲಿದೆ. 


- ಫಲಾನುಭವಿಗಳಿಗೆ ಶೇ 40 ಹಾಗೂ ಹೆಚ್ಚಿನ ಅಂಗವಿಕಲತೆ ಇರತಕ್ಕದ್ದು. 
* ಗ್ರಾಮೀಣ ಅಭ್ಯರ್ಥಿಗಳಿಗೆ ರೂ.1,500/- ಗಳು ಮತ್ತು ನಗರದ ಅಭ್ಯರ್ಥಿಗಳಿಗೆ ರೂ.24,00/- 


ವಿಕಲಚೇತನ ವಿ 


NE } 


ದ್ಯಾರ್ಥಿಗಳ, ಶಿಕ್ಷ ಕ್ಷಣಕ್ಕಾಗಿ ಹಾಗೂ ಉದ್ಯೋಗಕ್ಕಾಗಿ ಇಲಾಖಾ ವತಿಯಿಂದ: ಹಮ್ಮಿಕೊಂಡಿರುವ' ಯೋಜನೆಗಳ ವಿವರ ಹಾಗೂ ಮಾನದಂಡಗಳು 


ತೈಕ್ಷಣಿಕ ಹಾಗೂ ಉದ್ಯೋಗ ಯೋಜನೆ ವಿವರ | 


} 


ಮಾನದಂಡಗಳು 


: 2018-108 


! ಉದ್ಯೋಗ ಯೋಜನೆಯ ಘಟಕ” ವೆಚ್ಚವನ್ನು ಈಗಿರುವ ರೂ.35 000/- | 
| | ಗಳಿಂದ ರೂ.1,00,000/-ಗಳಗೆ ಹೆಚ್ಚಿಸಿ 
i | ಬ್ಯಾಂಕ್‌ ಸಾ ಸಾಲ ಮತ್ತು ಶೇಕಡ 50ರಷ್ಟು ಸಬ್ದಿಡಿ” ಎಂದು ಘೋಷಿ ಸಲಾಗಿದೆ. 


ಆಯವ್ಯಯ ಭಾಷಣದಲ್ಲಿ “ಆಧಾರ ಸ್ಥಯಂ | 


ಸಾಲಿನ 


f) 


ಇದರಲ್ಲಿ ಶೇಕಡ 50ರಷ್ಟು 


೨  ಅಕರಸ್ನರಾಗಿರಬೇಕು. 


ಕ 
೨ ಸಣ್ಣ ವ್ಯಾಪಾರ ಮಾಡುವ ನೈಪೂಣ್ಯವಿರಬೇಕು. 


ad 


* ಕಳೆದ 10 ವರ್ಷಗಳಿಂದ ಕರ್ನಾಟಕ ರಾಜ್ಯದ ನಿವಾಸಿಗಳಾಗಿರಬೇಕು.. 


ಕನಿಷ್ಠ 18 ಹಾಗೂ ಗರಿಷ್ಠ: 55ವರ್ಷಗಳೊಗಿನ ನಿರುದ್ಯೋಗಿಗಳು [oo ಯೋಜನೆಯ' ಸೌಲಭ್ಯ 
ಪಡೆಯಬಹುದಾಗಿದೆ. 


